ಸಮಾಜೋ-ಭಾವನಾತ್ಮಕ ಕಲಿಕೆಯ ಮೇಲೆ ಒತ್ತು | 


ಅಜೀಂ ಪ್ರೇಮ್‌ಜಿ ಶಾಲೆ, ಕಲಬುರಗಿ 
ಘರರ್ಫಾನಾ ಬೇಗಂ 


ಮಕ್ಕಳಲ್ಲ ಸಮಾಜೋ-ಭಾವನಾತ್ಮಕ ಬುದ್ಧಿಮತ್ತೆಯು (Social- 
emotional intelligence) ಅಂತಗ್ಗ೯ತವಾಗಿಯೇ ಇರುತ್ತದೆ. 
ಸಾಮಾಜಕ-ಭಾವನಾತ್ಕಕ ಸಾಮರ್ಥ್ಯಗಳು ನಮ್ಮನ್ನೇ ವಾವು 
ವ್ಯಕ್ತಪಡಿಸಿಕೊಳ್ಳಲು, ಇತರರನ್ನು ಅರ್ಥ ಮಾಡಿಕೊಳ್ಳಲು. 
ಬದಲಾವಣೆಗಳಗೆ ಹೊಂದಿಕೊಳ್ಳಲು, ದೈನಂದಿನ ಅಗತ್ಯಗಳನ್ನು. 
ಸವಾಲುಗಳನ್ನು ಮತ್ತು ಒತ್ತಡಗಳನ್ನು ನಿಭಾಯಿಸಲು ನಮಗೆ 
ಸಹಾಯ ಮಾಡುತ್ತವೆ. ಶಾಲೆಯಲ್ಲ ಪರಿಚಯುಸುವ ಸಾಮಾಜಕ 
— ಭಾವನಾತ್ಮಕ ಕಲಅಕೆಯ ಕಾರ್ಯತಂತ್ರಗಳು ಮಕ್ಷಳ ನೈತಿಕತೆ 
ಮತ್ತು ನೈತಿಕ ಮೌಲ್ಯಗಳ ಮೇಲಿ ದೀರ್ಪ್ಷಕಾಲೀನ 
ಪರಿಣಾಮಗಳನ್ನು ಜೀರುತ್ತವೆ. ಜೊತೆಗೆ ಅವರ ಶೈಕ್ಷಣಿಕ 
ಪ್ರಗತಿಯನ್ನು ಸದ್ದಿಲ್ಲದೆ ವರ್ಧಿಸುತ್ತವೆ. ಬಹುಬೇಗನೆ 
ಮೊದಲನಂತಾಗುವ ಗುಣವುಳ್ಳ ಹಾಗೂ ಸಾಮಾಜಕ ಮತ್ತು 
ಭಾವನಾತ್ಛಕ ಬುದ್ಧಿಮತ್ತೆಯನ್ನು ಹೊಂದಿರುವ ಮಕ್ಷಳನ್ನು 
ಬೆಳೆಸುವುದು ಪಾಲಕರಿಗೆ ಒಂದು ಸವಾಲಾಗಿದೆ. ಮಗುವಿನ 
ಮೆದುಳಗೆ. ಸಾಮಾಜಕ-ಭಾವನಾತೃಕ ಕೌಶಲಗಳ ಬೆಳವಣಿಗೆಗೆ 
ಹುಟ್ಟಿನಿಂದ ಐದು ವರ್ಷಗಳವರೆಗಿನ ಅವಧಿಯು ಅತ್ಯ೦ತ 
ಮುಖ್ಯವಾದುದು. ಮಗುವಿನ ಜವಮಾನದುದ್ದದ ಪ್ರಗತಿ ಮತ್ತು 
ಯಶಸ್ಸುಗಳು ಬಹುಮಟ್ಟಿಗೆ ಈ ಅವಧಿಯಲ್ಲನ ಅದರ ಸಹಜ 
ಗುಣ (ಆನುವಂಶಿಕತೆ) ಹಾಗೂ ಅದಕ್ಕೆ ದೊರಕಿದ 
ಪೋಷಣಿಯನ್ನು (ಆರೈಕೆ, ಪೌಷ್ಟಿಕತೆ, ಪ್ರಚೋದನೆ. ಉತ್ತೇಜನ. 
ಸುತ್ತಮುತ್ತಅನ ಪರಿಸರ ಮತ್ತು ಬೋಧನೆ) ಅವಲಂಬಚಸಿದೆ. 
ಮಗು ತನ್ನು ಆರಂಭಿಕ ಬದುಕಿನ ಬಹುತೇಕ ಹದಿನೈದು 


ಇ 
5 
BR 


ವರ್ಷಗಳನ್ನು ಶಾಲೆಯಲ್ಲ ಕಳೆಯುತ್ತದೆ. ಆದ್ದರಿಂದ ಮಗುವಿನ 
ಸಾಮಾಜಕ-ಭಾವನಾತ್ಕಕ ಬೆಳವಣಿಗೆಗೆ ಬೇಕಾದಷ್ಟು ಬೆಂಬಲ 
ಹಾಗೂ ಅವಕಾಶಗಳನ್ನು ಶಾಲೆಯು ಒದಗಿಸಬೇಕು. 
ಸಾಮಾಜಕ - ಭಾವನಾತ್ಕಕ ಕಲಕೆಯು ಸ್ವ-ಅರಿವು (ನಾನು 
ಯಾರು?). ಪ್ರ-ನಿರ್ವಹಣಿ (ನಾನು ಏನನ್ನು ಮಾಡಬೇಕು? 
ಅದನ್ನು ವಾನು ಹೇಗೆ ಮಾಡಬೇಕು?), ಜವಾಬ್ದಾರಿಯುತವಾಗಿ 
ನಿರ್ಧಾರವನ್ನು ತೆಗೆದುಕೊಳ್ಳುವುದು (ಯಾವುದು ಸರಿ? 
ಯಾವುದು ತಷ್ಟು? ಯಾವುದು ಒಳ್ಳೆಯದು ಅಥವಾ ಕೆಟ್ಟದ್ದು?). 
ಸಾಮಾಜಕ ಅರಿವುಗಳಂತಹ (ತನ್ನ ವ್ಯಕ್ತಿತ್ವವನ್ನು ಗುರುತಿಸಿ- 
ಕೊಳ್ಳುವುದು, ಇತರರ ವ್ಯಕ್ತಿತ್ವವನ್ನು ಗುರುತಿಸುವುದು) 
ಸಂಬಂಧದ ಕೌಶಲಗಳು (ಆರೈಕೆ, ಪರಿಗಣನೆ, ಅನುಕಂಪ, 
ಸಹಾನುಭೂತಿ) ಹಲವಾರು ಅಂಶಗಳನ್ನು ಒಳಗೊಳ್ಳುತ್ತದೆ. ಈ 
ಅಂಶಗಳಲ್ಪನ ನಿಪುಣತೆಯು ವಿದ್ಯಾರ್ಥಿಗಳಗೆ ವಿಚಾರ- 
ವಂತರಾಗಲು, ನೀತಿವಂತರಾಗಲು ಅನುವು ಮಾಡಿಕೊಡುತ್ತದೆ. 
ಆದ್ದರಿಂದ ಶಾಲೆಯಲ್ಲ ಪ್ರತಿಯೊಂದು ಮಗುವನ್ನು ಅಥ೯£- 
ಮಾಡಿಕೊಳ್ಳುವಲ್ಲ ಮತ್ತು ಮಕ್ಕಳಗೆ ಈ ಸಂಬಂಧವಾಗಿ ನೆರವು 
ನೀಡುವಲ್ಲ ಶಿಕ್ಷಕರು ಪರಸ್ಪರ ಸಹಯೋಗದಿಂದ ಒಟ್ದಾಗಿ ಕೆಲಸ 
ಮಾಡಬೇಕು. ಇದರಲ್ಲ ಪ್ರಮುಖ ಪಾತ್ರವನ್ನು ನಿರ್ವಹಿಸುವ 
ಇನ್ನಿತರ ಭಾಗೀದಾರರು ಇದ್ದಾರೆ ಎಂದು ಯೂರಿ ಬ್ರೋನ್ಸೆನ್‌ 
ಬನ್ನರ್‌ ಅವರು ತಮ್ಮ ಪರಿಸರ ಮಾದರಿಯಲ್ಲ ಉಲ್ಲೇಖಸುತ್ತಾರೆ. 


ಚಿತ್ರ 1. ಬ್ರೋನ್‌ಫೆನ್‌ಬ್ರನ್ನರ್‌ (1979) ಅವರ ಮಾದರಿಯನ್ನು ಆಧರಿಸಿ ಜೋಲ್‌ ಗಿಬ್ಸ್‌ ಅವರು ರಚಿಸಿದ ರೇಖಾಕೃತಿ ; 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


44 


ಶಾಲೆಯೆನ್ನುವುದೊಂದು ಚಕ್ಕ ಸಮಾಜ. ನಮ್ಮ ಶಾಲೆಯಲ್ಲಿ 
ಮಕ್ಕಳ ಸಾಮಾಜಕ-ಭಾವನಾತ್ಕಕ ಕಲಕೆ ಮತ್ತು 
ಬೆಳವಣಿಗೆಯನ್ನು ಪ್ರೋತ್ಸಾಹಿಸಲು ನಾವು ಶಿಕ್ಷಕರು ಅವರ 
ದಿನಚರಿಯಲ್ಲ ವಿವಿಧ ಚಟುವಟಕೆಗಳನ್ನು ಅಳವಡಿಸುತ್ತೇವೆ. 
ತರಗತಿ ಕೊಠಡಿಯೊಂದರಲ್ಲ ಮಕ್ಕಳು ಪರಸ್ಪರ ದೂರುತ್ತಾರೆ, 
ಅಳುತ್ತಾರೆ, ಛೇಡಿಸುತ್ತಾರೆ, ಹೊಡೆದಾಡುತ್ತಾರೆ. ತೊಂದರೆ 
ಕೊಡುತ್ತಾರೆ. ಸಾಮಾಜಕ-ಭಾವನಾತ್ಕಕ ಕಲಕೆಯು ಅವರಿಗೆ 
ತಮ್ಮ ಭಾವನೆಗಳನ್ನು ಗುರುತಿಸಲು, ನಿಭಾಲುಸಲು ಸಹಾಯ 
ಮಾಡುತ್ತದೆ. ಶಿಕ್ಷಕರಾಗಿ ನಾವು ಅವರಿಗೆ ಧನಾತ್ಮಕ ಗುರಿಗಳನ್ನು 
ಸಾಧಿಸಲು ನೆರವು ನೀಡುತ್ತೇವೆ. ಈ ಧನಾತ್ಕಕ ಗುರಿಗಳು, 
ಸಹಾನುಭೂತಿ ತೋರಿಸುವುದು (showing empathy), 
ಪರಸ್ಪರರೊಡನೆ ಸಕಾರಾತ್ಮಕ ಸಂಬಂಧವನ್ನು 
ಕಾಪಾಡಿಕೊಳ್ಳುವುದು. ಜವಾಬ್ದಾರಿಯುತ ನಿರ್ಧಾರಗಳನ್ನು 
ತೆಗೆದುಕೊಳ್ಳುವ೦ಂತಹ ಪ್ರಮುಖ ಸಾಮಾಜಕ-ಭಾವನಾತೃಕ 
ಮೌಲ್ಯಗಳನ್ನು ಆಧರಿಸಿವೆ. ಅನುಭವ. ಘಟನೆ ಮತ್ತು ಬದುಕಿನ 


ಸಂದರ್ಭಗಳನ್ನು ಹಂಚಿಕೊಳ್ಳುವುದನ್ನು ನಾವು 
ಉತ್ತೇಜಸುತ್ತೇವೆ. ಕೇವಲ ಮಹಾನ್‌ ವ್ಯಕ್ತಿಗಳ ಕಥೆಗಳನ್ನು 
ಹಿದುವುದರ ಬದಲಾಗಿ ನಾವು ನಮ್ಮದೇ ಬದುಕಿನಿಂದ 
ಕಥೆಗಳನ್ನು ಹೆಕ್ಕಿ, ಹಂಚಿಕೊಳ್ಳುತ್ತೇವೆ. ಮಕ್ಕಳಗೆ ಸುರಕ್ಷಿತವಾದ 
ಹಾಗೂ ಸುಭದ್ರವಾದ ಒಂದು ಪರಿಸರವನ್ನು ನಿರ್ಮಿಸುವುದರ 
ಮೂಲಕ ಅವರಿಗೆ ದೈಹಿಕ ಮತ್ತು ಭಾವನಾತ್ಮಕ ಆರಾಮವನ್ನು. 
ಕಾಳಜಯನ್ನು ನೀಡಲು ಪ್ರಯತ್ನಿಸುತ್ತೇವೆ. ಇದರಿಂದ ಅವರು 
ತಮ್ಮ ಆಲೋಚನೆ, ಅಭಪ್ರಾಯಗಳನ್ನು ವ್ಯಕ್ತಪಡಿಸಲು ಮತ್ತು 
ತಮ್ಮ ತೊಂದರೆ, ಕಷ್ಟಗಳನ್ನು ಹಂಚಿಕೊಳ್ಳಲು ಸಾಧ್ಯವಾಗುತ್ತದೆ. 
ಅವರವರ ಅಗತ್ಯ ಮತ್ತು ಸನ್ನಿವೇಶವನ್ನು ಅವಲಂಜಸಿ, ನಾವು 
ಪ್ರತಿ ವಿದ್ಯಾರ್ಥಿಯೊಡನೆ ಮಾತುಕತೆಯನ್ನು ನಡೆಸುತ್ತೇವೆ. 
ಎಲ್ಲರನ್ನೂ ಸಮಾನವಾಗಿ ನೋಡುವುದರ ಮೂಲಕ ಮತ್ತು 
ಎಲ್ಲರಿಗೂ ಸಮಾನ ಅವಕಾಶಗಳನ್ನು ನೀಡುವುದರ ಮೂಲಕ 
ಶಾಲೆಯ ಆವರಣದೊಳಗೆ ನಾವು ಜಾತ್ಯತೀತತೆಯನ್ನು 


(secularism) ಅಳವಡಿಸಿಕೊಳ್ಳುತ್ತೇವೆ. 


ಚಿತ್ರ 2. ತಮ್ಮ ಸುತ್ತಲಿರುವ ಪ್ರತಿಯೊಬ್ಬರನ್ನು ಮತ್ತು ಎಲ್ಲವುಗಳನ್ನು ಗೌರವಿಸುತ್ತೇವೆ ಎಂದು ಚಿಳಗಿನ ಸಮಯದಲ್ಲಿ ಶಿಕ್ಷಕರು ಮತ್ತು 
ವಿದ್ಯಾರ್ಥಿಗಳು ಒಟ್ಟಾಗಿಯೇ ಪ್ರತಿಜ್ಞೆಯನ್ನು ಸ್ವೀಕರಿಸುತ್ತಿರುವುದು (ಪ್ರಮಾಣ ಮಾಡುತ್ತಿರುವುದು). 


ಅಜೀಂ ಪ್ರೇಮ್‌ಜ ಯೂನಿಪರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


ಚಿತ್ರ 3. ತರಗತಿಯನ್ನು ಪ್ರವೇಶಿಸುತ್ತಿರುವ ಮಗುವನ್ನು 
ಖುಷಿಯಿಂದ ಬರಮಾಡಿಕೊಳ್ಳುತ್ತಿರುವ ಶಿಕ್ಷಕಿ. 


ಸ್ವ-ಅರಿವು ಹಾಗೂ ಸಾಮಾಜಿಕ ಅರಿವು 


ಉಲ್ಲಾಸಮಯ ವಾತಾವರಣವನ್ನು ಸೃಷ್ಟಿಸಲು ಶಿಕ್ಷಕರು 
ಮಕ್ಕಳೊಂದಿಗೆ ನೃತ್ಯ, ನಾಟಕ ಅಭನಯ, ಗುಂಪು ಚರ್ಚೆ 
(circle time) ಇವುಗಳನ್ನು ಒಳಗೊಂಡಂತಹ ಮೋಜನ 
ಚಟುವಟಕೆಗಳಲ್ಲ ತೊಡಗಿಸಿಕೊಳ್ಳುತ್ತಾರೆ. ಆಲಂಗಿಸುವುದು. 
ಪರಸ್ಪರ ಕೈಗಳನ್ನೆತ್ತಿ ತಟ್ಟುವುದರ (high-ಗಳೀs) ಜೊತೆಗೆ 
ಸ್ತಾಗತಿಸುವ ಇನ್ನಿತರ ಕೆಲವು ನಿರ್ದಿಷ್ಟ ಹಾವಭಾವಗಳಲ್ಪ 
ಮಕ್ಕಳು ಆಯ್ದುಕೊಳ್ಳುವ ಯಾವುದಾದರೊಂದು ಸನ್ನೆಯನ್ನು 
ಬಳಸಿ ಅವರನ್ನು ಬರಮಾಡಿಕೊಳ್ಳುತ್ತೇವೆ. ಆ ಮೂಲಕ ನಾವು 
ವಾತಾವರಣವನ್ನು ಉತ್ಪಾಹಭರಿತವನ್ನಾಗಿಡುತ್ತೇವೆ. ಅವರ 
ದಿನವು ಹೇಗೆ ಸಾಗುತ್ತಿದೆ. ಅವರಿಗೆ ಏನು ಅನ್ನಿಸುತ್ತಿದೆ, ಅವರ 
ಮನಸ್ಸಿತಿ ಬದಲಾಗಿದ್ದರೆ ಅದಕ್ಕೆ ಕಾರಣ ಏನು ಇತ್ಯಾದಿಗಳನ್ನು 
ವಾವು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ. ಇದು ಮಕ್ಷಳಗೆ 
ತಮ್ಮನ್ನು ತಾವು ಅರ್ಥ ಮಾಡಿಕೊಳ್ಳಲು ಕೂಡ ನೆರವಾಗುತ್ತದೆ. 


ಅವರಲ್ಲ ಸಪ್ರಯಂ-ಅರಿವು ಮತ್ತು ಸಹ್ರಯಂ ಪ್ರೇರಣಿಯು 
ಮೂಡುವಂತೆ ಮಾಡಲು, ಪರೀಕ್ಷೆಗಳನ್ನು ನಡೆಸಿದ ಮೇಲೆ 
ಉತ್ತರ ಪತ್ರಿಕೆಗಳನ್ನು ಅವರಿಗೆ ಮರಳ ನೀಡಲಾಗುತ್ತದೆ. 
ಇದರಿಂದ ಅವರಿಗೆ ಪರೀಕ್ಷೆಯಲ್ಲ ತಾವು ಹೇಗೆ ಮಾಡಿದ್ದೇವೆ. 
ಏನು ಮಾಡಬಹುದಿತ್ತು, ಇನ್ನಷ್ಟು ಚೆನ್ನಾಗಿ ಕಅಯಲು ಏನನ್ನು 
ಮಾಡಬೇಕು, ಮುಂಬರುವ ಪರೀಕ್ಷೆಗಳಗೆ ಸಂಬಂಧಿಸಿದಂತೆ 
ಅವರು ತಾವೇ ಯಾವ ಗುರಿಗಳನ್ನು ನಿರ್ಧರಿಸಿಕೊಳ್ಳಬಹುದು 
ಇತ್ಯಾದಿ ಸ್ಪಷ್ಟ ಚಿತ್ರಣ ಸಿಗುತ್ತದೆ. 


ಸ್ವ-ನಿರ್ವಹಣೆ 


ಭಾವನೆಗಳ ನಿರ್ವಹಣಿ ಅಥವಾ ನಿಭಾವಣಿ ಎಂದರೆ ಅವುಗಳನ್ನು 
ಅದಮಿಡುವುದಲ್ಲ. ಇದು ಭಾವನಾತ್ಕಕ ಆರೋಗ್ಯವು 
ಚೆನ್ನಾಗಿರುವುವರ ಸೂಚಕವಾಗಿದೆ. ಎರಡನೇ ತರಗತಿಯ 
ಬಾಲಕಿಯೊಬ್ಬಳ ನೀರಿನ ಬಾಟಲಯು ತರಗತಿ 
ಕೋಣಿಯಲ್ಲಯೇ ಕಳೆದುಹೋಲುತು. ಅವಳು ಜೋರಾಗಿ 
ಅಳುತ್ತಿದ್ದಳು. ತಾನು ಕಲತಿದ್ದ ನಡವಳಕೆಯಂತೆ ತನ್ನ 
ಭಾವನೆಯನ್ನು ವ್ಯಕ್ತಪಡಿಸುವ ರೀತಿ ಅವಳದಾಗಿತ್ತು. ಈಗ, 
ಶಿಕ್ಷಕರು ಈ ಸನ್ನಿವೇಶವನ್ನು ನಿಭಾಯಿಸಬೇಕಿತ್ಸು. ಇಂತಹ 
ಸನ್ನಿವೇಶಗಳಲ್ಲ ಶಿಕ್ಷಕರು ವಿದ್ಯಾರ್ಥಿಗಳಗೆ ತಮ್ಮ ಭಾವನೆಗಳನ್ನು 
ನಿಯಂತ್ರಿಸಲು ಹಾಗೂ ಸದ್ಯ ಎದುರಿಗಿರುವ ಸಮಸ್ಯೆಗೆ 
ಪರಿಹಾರವೊಂದನ್ನು ಕಂಡುಕೊಳ್ಳಲು ನೆರವಾಗಬೇಕು. ಈ 
ಪ್ರಕರಣದಲ್ಲ, ಶಿಕ್ಷಕರು ಮೊದಲು ಅವಳಗೆ ಅಳುವುದನ್ನು 
ನಿಲ್ಲಸಲು ನೆರವಾದರು. ನಂತರ, ಅವರು ಬಾಟಲಅಯನ್ನು 
ಹುಡುಕಲು ಆರಂಭನಿದರು. ಹುಡುಕಾಟದ ನಂತರ ನೀರಿನ 
ಬಾಟಆಯು ಅವರಿಗೆ ಸಿಕ್ಕಿತು. ಹೀಗೆ ಮಾಡುವ ಮೂಲಕ 
ಶಿಕ್ಷಕರು ಆ ಮಗುವಿಗೆ ಮತ್ತು ತರಗತಿಯ ಉಳದೆಲ್ಲ ಮಕ್ಷಳಗೆ, 
ಸಮಸ್ಯೆ ಎದುರಾದಾಗ, ಅಳುವುದರ ಬದಲಾಗಿ ಆ ಸಮಸ್ಯೆಗೆ 
ಪರಿಹಾರವನ್ನು ಹೇಗೆ ಕಂಡುಕೊಳ್ಳಬೇಕು ಎಂಬುದಾಗಿ ಅವರು 
ಆಲೋಚಿಸಬೇಕು ಎನ್ನುವುದನ್ನು ತೋರಿಸಿಕೊಟ್ಟರು. 


ಹೊಣೆಗಾರಿಕೆಯ ಪ್ರಜ್ಞೆ 


ಆರು ಮತ್ತು ಏಳನೇ ತರಗತಿಯ ವಿದ್ಯಾರ್ಥಿಗಳು, ವಿವಿಧ 
ಚಟುವಟಕೆಗಳನ್ನು ನಡೆಸುವಾಗ ಶಿಕ್ಷಕರ ನೆರವಿಲ್ಲದೇ ಪರಪ್ಪರರ 
ಸಹಯೋಗ ಮತ್ತು ಸಹಕಾರದಲ್ಲ ಹೇಗೆ ಕೆಲಸ 


ಮಾಡಬೇಕೆಂಬುದನ್ನು ಕಲಅತಿದ್ದಾರೆ. ಶಿಕ್ಷಕರ ದಿನವಾದ 
ಸೆಪ್ಪಂಬರ್‌ 5ರಂದು. ವಿದ್ಯಾರ್ಥಿಗಳು ಶಿಕ್ಷಕರಿಗಾಗಿ ಸಾಂಸ್ಕೃತಿಕ 
ಕಾರ್ಯಕ್ರಮಪೊಂದನ್ನು ಆಯೋಜಸಿದರು. ತಾವು 
ಯೋಜಸಿದಂತೆ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಲು 


ಬೇಕಾದಷ್ಟು ಸಮಯ ಉಳದಿಲ್ಲ ಎಂದು ಮನವರಿಕೆಯಾದಾಗ 
ಅವರು ಗಾಬರಿಗೊಳ್ಳಲಲ್ಲ. ಬದಲಾಗಿ, ಹಲವಾರು 
ಚಟುವಟಕೆಗಳನ್ನು ಚುಟುಕಾಗಿ ಮುಗಿಸುವುದರ ಮೂಲಕ 
ಸನ್ನಿವೇಶವನ್ನು ಬುದ್ಧಿವಂತಿಕೆಯಿಂದ ನಿಭಾಯುಸಿದರು ಮತ್ತು 
ಕಾರ್ಯಕ್ರಮವನ್ನು ಯೋಜತ ರೀತಿಯಲ್ಲ ಮಾಡಿ ಮುಗಿಸಿದರು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಏಪ್ರಿಲ್‌ 2023 


ಇದು. ಅಭ್ಯಾಸ ಹಾಗೂ ಭಾಗವಹಿಸುವಿಕೆಯ ಮೂಲಕ 
ಕಾಲಾನಂತರದಲ್ಲ ಅವರು ಬೆಳೆಸಿಕೊಂಡ ಪ್ರಬುದ್ಧತೆ ಮತ್ತು 
ಶಾಂತತೆಯನ್ನು ತೋರಿಸುತ್ತಿತ್ತು. 


ವಿದ್ಯಾರ್ಥಿಗಳದೇ ಮುಂದಾಳತ್ವವಿರುವ ಸಮಿತಿಗಳಲ್ಲ ಸಭೆ, 
ಚರ್ಚೆಗಳು ನಡೆಯುತ್ತವೆ. ಅಲ್ಲ ವಿದ್ಯಾರ್ಥಿಗಳು ತಮ್ಯ 
ಆಲೋಚನೆ, ಅಭಿಪ್ರಾಯ ಮತ್ತು ವಿಚಾರಗಳನ್ನು 
ವ್ಯಕ್ತಪಡಿಸುತ್ತಾರೆ. ಈ ಸಮಿತಿಗಳು ವಿದ್ಯಾರ್ಥಿಗಳಲ್ಲ ತಾವು 
ಒಬ್ಬರಿಗೊಬ್ಬರು ಸೇರಿದವರು. ಸಂಬಂಧಿಸಿದವರು. ಒಬ್ಬಾಗಿ 
ಕೆಲಸದಲ್ಲ ತೊಡಗಿಕೊಳ್ಳಲೇಕಾದವರು ಎಂಬ ಪ್ರಜ್ಞೆಯನ್ನು 
ಉಂಟುಮಾಡುವುದರ ಜೊತೆಗೆ ಹೊಣಿಗಾರಿಕೆಯ ಭಾವವನ್ನು 
ಕೂಡ ಪೋಷಿಸುತ್ತವೆ. ಇದು. ಧನಾತ್ಮಕ ಶಾಲಾ ಸಂಸ್ಥೃತಿಯನ್ನು 
ಬೆಳೆಸಲು ವಿಶೇಷವಾಗಿ ಮುಖ್ಯ. ಆಗ ವಿದ್ಯಾರ್ಥಿಗಳಗೆ ತಮಗೂ 
ಒಂದು ಬೆಲೆಯುದೆ, ಗೌರವವಿದೆ ಎಂದೆನಿಸುತ್ತದೆ. 


ಜವಾಬ್ದಾರಿಯುತವಾಗಿ ನಿರ್ಧಾರವನ್ನು 
ತೆಗೆದುಕೊಳ್ಳುವುದು 


ಶಾಲೆಯ್ಲ ಹಲವಾರು ಸಮಿತಿಗಳು ಮತ್ತು ಗುಂಪುಗಳವೆ. 
ಇವುಗಳನ್ನು ಪ್ರಂದನಶೀಲವಾಗಿರುವಂತೆ ಹಾಗೂ ಕ್ರಿಯಾ- 
ಶೀಲವಾಗಿರುವಂತೆ ಮಾಡುವ ನಿಟ್ಟನಲ್ಲ ಸಲಹೆಗಳನ್ನು ನೀಡಲು 
ವಿದ್ಯಾರ್ಥಿಗಳನ್ನು ಉತ್ತೇಜಸಲಾಗುತ್ತದೆ. ಬುನಾದಿ ಸಾಕ್ಷರತೆ 
ಮತ್ತು ಸಂಖ್ಯಾಜ್ಞಾನ (FLN - Foundational Literacy and 
Numeracy) ಗುಂಪಿನಲ್ಲ ಇದ್ದ ಅರವಿಂದ ಎಂಬ ಹುಡುಗ 
ಗಣಿತದಲ್ಲ ಚೆನ್ನಾಗಿದ್ದ. ಆದರೆ ಇಂದ್ದಿಷ್‌ ನಲ್ಲ ಅಷ್ಟೇನೂ 
ಚೆನ್ನಾಗಿರಅಲ್ಲ. ಅವನು ಇಂದ್ಲಿಷ್ಟಲ್ಲ ಕಡಿಮೆ ಅಂಕವನ್ನು 
ತೆಗೆದುಕೊಂಡಾಗ, ಅವನ ಇಂದ್ದಿಷ್‌ ಶಿಕ್ಷಕರು ಉತ್ತರಪತ್ತಿಕೆಯ 
ಮೇಲೆ ತರಗತಿ ಶಿಕ್ಷಕರ ಸಹಿಯನ್ನು ಹಾಕಿಸಿಕೊಂಡು ಬರುವಂತೆ 
ಹೇಆದರು. ತರಗತಿ ಶಿಕ್ಷಕರು ಇಂದ್ಲಿಷ್ನಲ್ಲ ಕೂಡ ಹೇಗೆ ಚೆನ್ನಾಗಿ 


* ವಿದ್ಯಾರ್ಥಿಗಳ ಗುರುತನ್ನು ರಕ್ಷಿಸಲು ಅವರ ಹೆಸರುಗಳನ್ನು ಬದಲಾಲುಸಲಾಗಿದೆ. 


ಅಂತಿಮ ಟಿಪ್ಪಣಿ : 


ಮಾಡಬಹುದೆಂದು ಅವನೊಂದಿಗೆ ಚರ್ಜಿಸಿದರು. ಮಕ್ಕಳೊಂದಿಗೆ 
ಆಪ್ಪವಾಗಿ ಮಾತನಾಡುವುದು ಕೂಡ ಅವರಿಗೆ ಯಾವುದೇ 
ಸಂಗತಿಯನ್ನು ಅರ್ಥಮಾಡಿಕೊಳ್ಳಲು. ಜವಾಬ್ದಾರಿಯುತ 
ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಆ 
ಹುಡುಗನು ಶಿಕ್ಷಕರ ಮಾತನ್ನು ಸಕಾರಾತ್ಮಕವಾಗಿ 
ತೆಗೆದುಕೊಂಡಿದ್ದಾನೆ. ಈಗ ಇಂದ್ದಿಷ್‌ ತರಗತಿಯಲ್ಲ ಕೂಡ 
ಚೆನ್ನಾಗಿ ಭಾಗವಹಿಸುತ್ತಿದ್ದಾನೆ. 


ಉಪಸಂಹಾರ 


ನಮ್ಮ ಶಾಲೆಯಲ್ಲ ನಾವು ಸುರಕ್ಷಿತ ಹಾಗೂ ಭಯಮುಕ್ತ 
ವಾತಾವರಣವನ್ನು ನಿರ್ಮಿಸುತ್ತೇವೆ. ಇದರಿಂದಾಗಿ 
ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ನಡುವೆ ಹಾಗೂ ಇತರ 
ಸಹಾಯಕ ಸಿಬ್ದಂದಿಗಳ ಜೊತೆಗೆ ಕೂಡ ಪರಸ್ಪರ ಹಿತಕರವಾದ 
ರೀತಿಯಲ್ಲ ಅನುಸಂಧಾನ ನಡೆಯಲು ಸಾಧ್ಯವಾಗುತ್ತದೆ. ನಾವು 
ಒಟ್ದಾಗಿ ಆಟವಾಡುತ್ತೇವೆ. ನಮ್ಮ ಸಂತೋಷ, ದುಃಖಗಳನ್ನು 
ಹಂಚಿಕೊಳ್ಳುತ್ತೇವೆ. ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುತ್ತೇವೆ 
ಹಾಗೂ ಒಬ್ಬರನ್ನೊಬ್ಬರು ಬೆಂಬಅಸುತ್ತೇವೆ. 


ಮಕ್ಷಳಗೆ ಸಾಮಾಜಕ-ಭಾವನಾತ್ಮಕ ಕಲಕೆಯು ಕೇವಲ ಸಫಲ 
ಹಾಗೂ ಸಂತೃಪ್ತ ಜೀವನವನ್ನು ನಡೆಸಲು ಮಾತ್ರವಲ್ಲ ಅವರ 
ಶೈಕ್ಷಣಿಕ ಯಶಸ್ಸಿಗೂ ಅದು ಅತ್ಯ೦ತ ನಿರ್ಣಾಯಕ 
ಎನ್ನುವುದನ್ನು ಪ್ರಮುಖವಾಗಿ ಗಮನಿಸಬೇಕು. ಸಕಾರಾತ್ಯಕ 
ಹಾಗೂ ಬೆಂಬಲಪೂರಕ ಕಲಅಕೆಯ ವಾತಾವರಣವನ್ನು 
ಹೋಷಿಸುವುದರ ಮೂಲಕ ಹಾಗೂ ಅಗತ್ಯವಾದ 
ಸಂಪನ್ಮೂಲಗಳನ್ನು. ಬೆಂಬಲವನ್ನು ಒದಗಿಸುವುದರ ಮೂಲಕ 
ವಿದ್ಯಾರ್ಥಿಗಳು ಬದುಕಿನಲ್ಲ ಯಶಸ್ಸು ಪಡೆಯುವಂತಾಯಾಗಲು 
ಬೇಕಾದ ಸಾಮಾಜಕ-ಭಾವನಾತ್ಕಕ ಕೌಶಲಗಳನ್ನು ಪಡೆದು- 
ಕೊಳ್ಳುವ ಹಾಗೆ ನಮ್ಮ ಶಾಲೆಯು ಸತತವಾಗಿ ಪ್ರಯತ್ನಿಸುತ್ತಿದೆ. 


i Housing Children: South Auckland, The Housing Pathways Longitudinal Study - Scientific Figure on ResearchGate. https://www.researchgate.net/ 
figure/Bronfenbrenners-ecological-model-Diagram-by-Joel-Gibbs-based-on-Bronfenbrenners-1979 fig1_ 311843438 


ಸಂಪರ್ಕಿಸಬಹುದು. 


ಫರರ್ಫಾನಾ ಬೇಗಂ ಅವರು ಕರ್ನಾಟಕದ ಕಲಬುರಗಿಯ ಅಜೀಂ ಪ್ರೇಮ್‌ಜ ಶಾಲೆಯಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿದ್ದಾರೆ. ಅಜೀಂ 
ಪ್ರೇಮ್‌ಜ ಶಾಲೆಯನ್ನು ಸೇರುವುದಕ್ಲೂ ಮೊದಲು ಅವರು ಕಲಬುರಗಿಯ ಕೇಂದ್ರೀಯ ವಿದ್ಯಾಲಯದಲ್ಲ ಕೆಲಸ ಮಾಡುತ್ತಿದ್ದರು. ಅವರಿಗೆ 
ಪ್ರಾಥಮಿಕ ತರಗತಿಗಳಗೆ ಪರಿಸರ ವಿಜ್ಞಾನ, ಇಂದ್ದಿಷ್‌ ಮತ್ತು ಗಣಿತವನ್ನು ಬೋಧಿಸಿದ ಅನುಭವವಿದೆ. ಅವರು ವಿಜಯಪುರದ ಕರ್ನಾಟಕ 
ರಾಜ್ಯ ಮಹಿಳಾ ವಿಶ್ವವಿದ್ಯಾನಿಲಯದಿಂದ ವಿಜ್ಞಾನ ವಿಷಯದಲ್ಲ (PCM) ಪದವಿ ಪಡೆದಿದ್ದಾರೆ. ಅವರಿಗೆ ಪುಸ್ತಕಗಳನ್ನು ಓದುವುದರಲ್ಲ 
ಮತ್ತು ಹೊರಾಂಗಣ ಆಟಗಳನ್ನು ಆಡುವುದರಲ್ಲ ಆಸಕ್ತಿಯಿದೆ. ಅವರನ್ನು ಡrzana.begum@azimpremjifoundation.org ಮೂಲಕ 


ಅನುವಾದ: ಸಹನಾ ಹೆಗಡೆ | ಪರಿಶೀಲನೆ: ಲತಾ ಕೆ.ಸಿ. 


